ಕರ್ನಾಟಕ ವಿಧಾನ ಪರಿಷತ್‌ 


ಸಭೆಯ ಸದಸ್ಯರ ಹೆಸರು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ; 
ಉತ್ತರ ದಿನಾಂಕ 


ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಷೇತ್ರ 
w [5 py 

74 (812) 

25.09.2020 


ಪ್ರಶ್ನೆಗಳು 


ಉತ್ತರಗಳು 


6] Hed 


2011-12ನೇ ಸಾಲಿನ್ಲಿ NRDWP ೇಂದ್ರ 
ಪುರಸ್ಥತ ಯೋಜನೆಯ Support Activity 
ಘಟಕದಡಿ ನೇಮಕಗೊಂಡು ಕಾರ್ಯ ನಿರ್ವಹಿಸಿದ 
BRC/CRC ಸೇವೆಯನ್ನು ಮುಂದುವರೆಸುವ 
ಕುರಿತು ಕಳೆದ ಅಧಿವೇಶನದಲ್ಲಿ ಸರ್ಕಾರ ಭರವಸೆ 
ನೀಡಿರುವುದು ನಿಜವೆ; ಭರವಸೆ ಈಡೇರಿದೆಯೇ; 


BRC/CRC ಸೇವೆಯನ್ನು ಮುಂದುವರೆಸುವ ಬಗ್ಗೆ ಮಾನವೀಯತೆ 
ದೃಷ್ಟಿಯಿಂದ ಪ್ರಯತ್ನಿ; ಸಲಾಗುವುದೆಂದು ಭರವಸೆ ನೀಡಲಾಗಿರುತ್ತದೆ. 
NRDWP ಯೋಜನೆಯು ದಿನಾಂಕ 31.03.2020ಕ್ಕೆ 
ಮುಕ್ತಾಯಗೊಂಡಿರುತ್ತದೆ. ಡಿಸೆಂಬರ್‌-2019ರಲ್ಲಿ ಹೊರಡಿಸಲಾದ 
ನೂತನ "ರಾಷ್ಟ್ರೀಯ ಜಲ ಜೀವನ್‌ ಮಿಷನ್‌" ಯೋಜನೆಯ 
ಮಾರ್ಗಸೂಚಿಗಳಲ್ಲಿ BRC/CR೦ಗಳ ಸೇವೆಯನ್ನು ಪಡೆಯುವ 
ಪ್ರಸ್ತಾಪಗಳಿಲ್ಲದ ಕಾರಣ ಅವರುಗಳ ಸೇವೆಯನ್ನು ದಿನಾಂಕ 
31.03.2020ಕ್ಕೆ ಮುಕ್ತಾಯಗೊಳಿಸಲಾಗಿರುತ್ತದೆ. 


ಸರ್ಕಾರದ ನರವಸ್‌ಯರ್‌ ಹಾವ ಹಾವ 
ಜಿಲ್ಲೆಗಳಲ್ಲಿ BRC/CRC ಸೇವೆಯನ್ನು 
ಮುಂದುವರೆಸಲಾಗಿದೆ; (ವಿವರವಾದ ಮಾಹಿತಿ 
ನೀಡುವುದು) 


NRDWP ಯೋಜನೆಯು ದಿನಾಂಕ 
ಮುಕ್ತಾಯಗೊಂಡಿರುವುದರಿಂದ ಯಾವುದೇ 


BRC/CRCಗಳ ಸೇವೆಯನ್ನು ಮುಂದುವರೆಸಿರುವುದಿಲ್ಲ. 


31.03.2020ಕ್ಕ 
ಜಿಲ್ಲೆಗಳಲ್ಲಿ 


ಮಾನ್ಯ ಉಚ್ಛ ನ್ಯಾಯಾಲಯ, ಬೆಂಗಳೂರು WP 
5628/2020 ಹಾಗೂ ಇತರೆ ನ್ಯಾಯಾಲಯಗಳಲ್ಲಿ 


BRC/CRC  ಸಂಯೋಜಕರುಗಳು ತಮ್ಮ 
ಸೇವೆಯನ್ನು ಜಲ ಜೀವನ್‌ ಮಿಷನ್‌ 
ಯೋಜನೆಯಲ್ಲೂ ಮುಂದುವರೆಸಲು ಧಾಷೆ 
ಹೂಡಿರುವುದು ನಿಜವೇ; ಹಾಗದಲ್ಲಿ ಸರ್ಕಾರ ಈ 
ಸಂಬಂಧ ಯಾವ ಕ್ರಮ ಕೈಗೊಂಡಿದೆ? 


ಸೇವೆಯನ್ನು ಮುಂದುವರೆಸುವ ಬಗ್ಗೆ "ಮಾನ್ಯ ಉಚ್ಛ `ನ್ಯಾಯಾಲಯ, 
ಬೆಂಗಳೂರು ಮತ್ತು ಧಾರವಾಡ ಪೀಠಗಳಲ್ಲಿ BRC/CRCಗಳ 
ಧಾವೆ ಹೂಡಿರುತ್ತಾರೆ. 

ಸರ್ಕಾರವು ಮಾನ್ಯ ಉಚ್ಛ ನ್ಯಾಯಾಲಯ, ಬೆಂಗಳೂರು ಮತ್ತು 
ಧಾರವಾಡ ಪೀಠದ ಮಧ್ಯಂತರ ಆದೇಶಗಳನ್ವಯ BRC/CRCn¢ 
ಸೇವೆಯನ್ನು ಮುಂದಿನ ವಿಚಾರಣಾ : ದಿನಾಂಕದವರೆಗೂ 
ಮುಂದುವರೆಸಲು ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿಗಳಿಗೆ 
ನಿರ್ದೇಶಿಸಲಾಗಿರುತ್ತದೆ. 

ಸದರಿ ಧಾವೆಗಳಿಗೆ ಸಂಬಂಧಪಟ್ಟಂತೆ ಕಂಡಿಕೆವಾರು ಉತ್ತರ ಮತ್ತು 
Statement of Objections ಗಳನ್ನು ಮಾನ್ಯ ಉಚ್ಛ 
ನ್ಯಾಯಾಲಯದ ಸಂಬಂಧಪಟ್ಟ ಪೀಠಗಳಿಗೆ ಸಲ್ಲಿಸಲಾಗಿರುತ್ತದೆ. 


BRC/CRC ಸಂಯೋಜಕರುಗಳ ಮನವಿಯ 
ಮೇರೆಗೆ ಕೇಂದ್ರ ಗ್ರಾಮೀಣ ಕುಡಿಯುವ ನೀರು 
ಮತ್ತು ನೈರ್ಮಲ್ಯ ಇಲಾಖೆಯು ರಾಜ್ಯ 
ಸರ್ಕಾರಗಳಿಗೆ ಆರ್ಥಿಕ ಮತ್ತು ತಾಂತ್ರಿಕ ನೆರವನ್ನು 
ಮಾತ್ರ ನೀಡುತ್ತಿರುವುದಾಗಿ ಸೂಚಿಸಿದ್ದು, ಸಿಬ್ಬಂದಿ 
ನೇಮಕ ವಿಜಾರ ರಾಜ್ಯ ಸರ್ಕಾರದ ವಿವೇಚನೆಗೆ 
ಬಿಟ್ಟಿರುವುದಾಗಿ ತಿಳಿಸಿರುವುದು ನಿಜವೇ; 
(ವಿವರವಾದ ಮಾಹಿತಿ ನೀಡುವುದು) 


ಕಾಂದ್ರ ಪುರಸ್ಕೃತ ಜರ್‌ `'ಜೀವನ್‌' ಮಿಷನ್‌" ಯೋಜನೆಯ 
ಮಾರ್ಗಸೂಚಿಯಲ್ಲಿ BRC/CR೦ಗಳಿಗೆ ಸಂಬಂಧಪಟ್ಟಂತೆ ಕೆಲಸ- 
ಕಾರ್ಯಗಳನ್ನು ಪ್ರಸ್ತಾಪಿಸಿರುವುದಿಲ್ಲ ಮತ್ತು ಸದರಿಯವರ ನೇಮಕ 
ಸಂಬಂಧ ಕೇಂದ್ರ 
ಇಲಾಖೆ ಪಡೆದಿರುವುದಿಲ್ಲ. 


ಸರ್ಕಾರದಿಂದ ವಿಶೇಷವಾದ ಸೂಚನೆಗಳನ್ನು 


Ky 


ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7610CH 


ರಂತೆ ಸರ್ಕಾರವು Policy Decision 
ಮಾಡಬೇಕಾಗಿರುವುದು ನಿಜವೇ; 


ಜಲ `ಜಾವನ್‌ ಮಿಷನ್‌ “ಯೋಜನೆಯ `` ಮಾರ್ಗಸೂಚೆಗಳಲ್ಲಿ 


BRC/CRCnಳ ಪ್ರಸ್ತಾಪವಿರುವುದಿಲ್ಲ ಹಾಗು ಮುಂದುವರೆಸಲು 
ಆಸ್ಪದವಿರುವುದಿಲ್ಲ. 


ಯಾವ ಕಾಲಮಿತಿಯಲ್ಲಿ ಸರ್ಕಾರವು ನPಂcy 
Decisionnಳ ಸೇವೆಯನ್ನು ಯಥಾವತ್ತಾಗಿ 
ಮುಂದುವರೆಸುವುದು? 


ಉದ್ಭವಿಸುವುದಿಲ್ಲ. 


ಸಂ:ಗ್ರಾಕುನೀ೩ನೈಇ 42 ಗ್ರಾನೀಸ(4) 2020 


ಸ್‌ 


(ಕೆ.ಎಸ್‌. ಈಶ್ವರಪ್ಪ 


ಗ್ರಾಮೀಣಾಭಿವೃದ್ಧಿ ಎಂತಾ ಈತನ ಸಚಿವರು 


_. ಪ್ರಾಮೀಣಾಧಿನ್ನನ್ನಿ ಮೆತ್ತು 


Karnataka Legislative Council 


Member Name 
Starred Question No. 
To be answered on 


; Sri. Basavaraja Shivalingappa Horatti 
:74 (812) 
:25.09.2020 ; 


Sl. 


No. 


Question 


Reply 


During the previous Session 
whether the Government has 
assured to continue BRC/CRC who 
were working under Support 
Activity of Centrally sponsored 
NRDWP in 2011-12, if. so, 
assurance is fulfilled; 


Government has assured to try to continue 
BRC/CRC on-humanitarian grounds. ” 


NRDWP Project has ended on 31.03.2020. In 
the Jal Jeevan Mission Guidelines which was 
released: in. December-2019, there is no proposal 
of BRC/CRC services. Hence, the services of 
BRCs/CRCs were discontinued from 31.03.2020. 


As per Government assurance, in 
which districts BRC/CRC services 
ue continued: (detailed 
information to be provided) 


Since NRDWP Project has ended on 31.03.2020, 
BRCs/GRCs services are not availed in any of 
the districts beyond 31.03.2020. 


Whether’ BRC/CRC’ have filed. a 
Writ Petition in the Hon'ble High 
Court, Bengaluru .WP No. 
5628/2020 and in other Courts to 
continue their services under Jal 
Jeevan Mission?- If yes, what are 
the actions by Government? 


To continue the services, few BRCs/CRCs have 
filed a Writ Petitions. both in Bangalore and 
Dharwad Benches. 


As per Hontle High Court's Interim Order, 
directions have. been issued to the concerned 
Zilla Panchayat to- continue BRCs/CRCs who 
have filed Writ Petition in Bengaluru and 
Dharwad Benches till next date of hearing. 


Parawise replies and Statement of Objections 
were filed for the Writ Petitions in the respective 
Benches. ಮ 


Whether the Department of 
Drinking Water and Sanitation, 
Government of India has intimated 
that Gol will support State 
Government only on Financial and 
Technical aspects, regarding 
appointment of personnel it is the 
discretion of the State 
Government? (detailed information 


to be provided) 


In the Jal Jeevan Mission Guidelines, BRC/CRC 
roles and responsibilities are not proposed and 
also the Department has not received any special 
instructions from Government of India in this 
regard. 


As per 7610CH whether the 
Government has to take a policy 
decision in this case? 


There i$ no proposal and ‘provision to continue 
the services of BRC/CRC in the Guidelines ‘of Jal 
Jeevan Mission. 


What is the time duration to 
implement policy decision to 
continue the same? ' 


Does not arise. 


No. RDWSD/ 42/ RWS (4/2020 


Sd/- 
(K.S. Eshwarappa) 
Rural Development and Panchayath Raj Minister 


